ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಸುನಿಲ್‌ ಸುಬ್ರಮಣಿ ಎಂ.ವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 


36 (245) 


ಉತ್ತರಿಸಬೇಕಾದ ದಿನಾಂಕ 


02-02-2021 


ಉತ್ತರಿಸಬೇಕಾದವರು ನಗರಾಭಿವೃದ್ಧಿ ಸಚಿವರು 
ಕ್ರಮ ಪ್ರಶ್ನ ಉತ್ತರ 
ಸಂಖ್ಯೆ | 
ಅ) | ಮಡಿಕೇರಿ " ನಗರದಲ್ಲಿ : ಉತ್ಪತ್ತಿಯಾಗುವ | ಮಡಿಕೇರಿ ನಗರದಲ್ಲಿ ಉತ್ಪತ್ತಿಯಾಗುವ ಮಲೀನ ನೀರನ್ನು 
| ಒಳಚರಂಡಿ ನೀರನ್ನು ಯಾವ ರೀತಿಯಲ್ಲಿ! ಒಳಚರಂಡಿ ಕೊಳವೆ ಮಾರ್ಗಗಳ ಮುಖಾಂತರ ಕೆ. ಬಾಡಗ | 
ಸಂಸ್ಕರಿಸಿ ನಂತರ ಎಲ್ಲಿಗೆ ಹರಿಸಲಾಗುತ್ತಿದೆ | ಗ್ರಾಮದ ಗಾಲ್ಸ್‌ ಮೈದಾನದ ಬಳಿ ಸರ್ವೆ ನಂ. 80/6- ಎ, 80/1 | 
1 (ವಿವರ ನೀಡುವುದು) ರಲ್ಲಿ. ಪ್ರಸ್ಲಾಪಿಸಲಾಗಿರುವ 3.0 ಎಂ.ಎಲ್‌.ಡಿ ಸಾಮರ್ಥ್ಯದ 
ಎಸ್‌.ಬಿ.ಟಿ ತಾಂತ್ರಿಕತೆಯ ಮಲೀನ ನೀರು ಸಂಸ್ಕರಣಾಗಾರ 
| ಘಟಕದಲ್ಲಿ ಶುದ್ದೀಕರಿಸಿ ಸಂತರ ಪಕ್ಕದಲ್ಲಿ ಹರಿಯುವ ನಾಲೆಗೆ 
| ಹರಿಸು ಉದ್ದೇಶಿಸಲಾಗಿದೆ ಮತ್ತು ಮಡಿಕೇರಿಯ 
| | | ಭೌಗೋಳಿಕತೆಯ ಹಿನ್ನಲೆಯಲ್ಲಿ 9 ಕಡೆಗಳಲ್ಲಿ ಸೆಪ್ಟಿಕ್‌ ಟ್ಯಾಂಕ್‌ | 
ಗಳನ್ನು ನಿರ್ಮಿಸಿ ಮಲೀನ ನೀರನ್ನು ಶುದ್ಧೀಕರಿಸಿದ ನಂತರ 
ನಾಲೆಗೆ ಬಿಡಲಾಗುವುದು. 
ಆ) |ಈ ಒಳಚರಂಡಿ ನೀರನ್ನು ಜಲಮೂಲಗಳಿಗೆ | ಮಡಿಕೇರಿ ನಗರದಲ್ಲಿ ಉತ್ಪತ್ತಿಯಾಗುವ' ಮಲೀನ ನೀರನ್ನು 
ಬಿಡುವ ಮೊದಲು ಶುದ್ದೀಕರಿಸಲಾಗುತಿದೆಯೇ: | ಒಳಚರಂಡಿ ಕೊಳವೆ ಮಾರ್ಗಗಳ ಮುಖಾಂತರ ಕೆ. ಬಾಡಗ 
ಇದ್ದಲ್ಲಿ, ಯಾವ ಸ್ಥಳದಲ್ಲಿ ಮತ್ತು ಯಾವ |ಗ್ರಾಮದ ಗಾಲ್ಫ್‌ ಮೈದಾನದ ಬಳಿ ಸರ್ವೆ ನಂ. 80/6- ಎ, 
ರೀತಿಯಲ್ಲಿ ಶುದ್ದೀಕರಿಸಲಾಗುತ್ತಿದೆ; (ವಿವರ | 80/1-ರಲ್ಲಿ.ಪ್ರಸ್ತಾಪಿಸಲಾಗಿರುವ 3.0. ಎಂ.ಎಲ್‌.ಡಿ ಸಾಮರ್ಥ್ಯದ 
ನೀಡುವುದು) "| ಎಸ್‌.ಬಿ.ಟಿ ತಾಂತ್ರಿಕತೆಯ ಮಲೀನ ನೀರು ಸಂಸ್ಕರಣಾಗಾರ 
ಘಟಕದಲ್ಲಿ ಶುದ್ದೀಕರಿಸಲು ಉದ್ದೇಶಿಸಲಾಗಿದೆ. ಮಲೀನ ನೀರು 
ಶುದ್ದೀಕರಣ ಘಟಕ ನಿರ್ಮಾಣದ ಕಾಮಗಾರಿಯು ಪೂರ್ಣಗೊಂಡ 
ನಂತರ ಮಲೀನ ನೀರನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯ 
ನಿಯಮಾವಳಿಯಂತೆ ಶುದ್ಧೀಕರಿಸಿ ಪಕ್ಕದಲ್ಲಿ ಹರಿಯುವ ಮುಖ್ಯ 
ನಾಲೆಗೆ ಹರಿಸಲಾಗುವುದು. 3 
ಇ) ಈ . ನೀರನ್ನು ಪೂರ್ಣ ಪ್ರಮಾಣದಲ್ಲಿ | ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಸಂಸ್ಕರಿಸಿ ಕೆರೆಗೆ ಹರಿಸಲು" ಅಥವಾ | ಮಂಡಳಿಯಿಂದ ಈ ಕುರಿತು ವರದಿ ಪಡೆಯಲಾಗುವುದು. 
ಉದ್ಯಾನವನಗಳು ಮತ್ತು” ಸರ್ಕಾರಿ 
ಕಾಮಗಾರಿಗಳಿಗೆ ಬಳಸಲು ಸರ್ಕಾರದ 
ಕ್ರಮಗಳೇನು? (ವಿವರ ನೀಡುವುದು) . 


ಸಂಖ್ಯೆ ನಅಇ 21 ಯುಎಂಎಸ್‌ 2021 


ನಗರಾಭಿವೃದ್ಧಿ ಸಚಿವರು 
[5 


